ಕರ್ನಾಟಕ ವಿಧಾನ ಪರಿಷತು 


# 


ಮ 


ಚುಕ್ಕೆ ಗುರುತ್ತಿಲ್ಲದ ಪಕ್ಷೆ ಸಂಖ್ಯೆ 


818 


ಸದಸ್ಯರ ಹೆಸರು 


ಶ್ರೀ .ಹೆಚ್‌. ಎಂ. ರಮೇಶ ಗೌಡ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


09.03.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ಕ್ರಸಂ ಪಶ್ನೆಗಳು ಉತ್ತರ 

ಅ. | ರಾಜ್ಯದಲ್ಲಿ ಮರಳು ಅಭಾವ ಬಂದಿರುತ್ತದೆ. 
ಉಂಟಾಗಿರುವುದು ಸರ್ಕಾರದ| ರ್ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಅಗತ್ಯವಿರುವ ಮರಳನ್ನು 
ಗಮನಕ್ಕೆ ಬಂದಿದೆಯೆಳ | ಪ್ರೂರೈಸಲು ಸರ್ಕಾರವು ದಿನಾಂಕ 12.08.2016 ರಂದು ಕರ್ನಾಟಕ 
ಬಂದಿದ್ದಲ್ಲಿ, ಸರ್ಕಾರವು | ಛೃಪಖನಿಜ ರಿಯಾಯಿತಿ ನಿಯಮಗಳು, 1994 ಕ್ಕೆ ತಿದ್ದುಪಡಿ 
ಸಾರ್ವಜನಿಕರಿಗೆ ಅಗತ್ಯವಿರುವ |ಫ್ರಂದು ತಿದ್ದುಪಡಿ ನಿಯಮಗಳು, 2016 ನ್ನು ಜಾರಿಗೊಳಿಸಿದ್ದು, 
ಮರಳು ಪೂರೈಕೆಗೆ ರೂಪಿಸಿರುವ | ಪ್ರಮುಖಾಂಶಗಳು ಕೆಳಕಂಡಂತಿವೆ; 
ನೀತಿ ನಿಯಮಗಳೇನು; (ವಿವರ |, ಕರ್ನಾಟಕ  ಉಪಖನಿಜ ರಿಯಾಯಿತಿ (ತಿದ್ದುಪಡಿ) 


ಒದಗಿಸುವುದು) 


ನಿಯಮಗಳು, 2016 ರ ನಿಯಮ 31-7 ರಂತೆ" ಟೆಂಡರ್‌ 
ಕಂ-ಇ-ಹರಾಜು ಮೂಲಕ ನದಿ ಪಾತ್ರಗಳಲ್ಲಿ ಮರಳು 
ಬ್ಲಾಕುಗಳನ್ನು ವಿಲೇಪಡಿಸಲು ಅವಕಾಶ ಕಲ್ಲಿಸಲಾಗಿರುತ್ತದೆ. 
ಅದರಂತೆ, ಪ್ರಸ್ತುತ, ರಾಜ್ಯದಲ್ಲಿ 248 ಮರಳು ಬ್ಲಾಕ್‌ ಗಳನ್ನು 
ಟೆಂಡರ್‌-ಕಂ-ಹರಾಜು ಮೂಲಕ ಮರಳು ಗುತ್ತಿಗೆಗಳನ್ನು 
ಮಂಜೂರು ಮಾಡಲಾಗಿರುತ್ತದೆ. 

* ನಿಯಮ 31-2A ರಂತೆ ಪಟ್ಟಾ ಜಮೀನುಗಳಲ್ಲಿ ಮರಳು 
ಗಣಿಗಾರಿಕೆಗೆ 82 ಲೈಸನ್ಸ್‌ ನೀಡಲಾಗಿರುತ್ತದೆ. 

* ನಿಯಮ 31-2B ರಂತೆ ಕರಾವಳಿ ನಿಯಂತ್ರಣ ವಲಯ 
ಪ್ರದೇಶಗಳ ನದಿ ಪಾತ್ರಗಳಲ್ಲಿ 34 ಮರಳು ದಿಬ್ಬಗಳಲ್ಲಿ ಮರಳು 
ತೆಗೆಯಲು ಅವಕಾಶ ಕಲ್ಲಿಸಲಾಗಿರುತ್ತದೆ. 


* ರಾಜ್ಯದಲ್ಲಿ ಎಂ-ಸ್ಕಾಂಡ್‌ ಉತ್ಪಾದನೆಗೆ ಪ್ರೋತ್ಸಾಹ 
ನೀಡಲಾಗುತ್ತಿದ್ದು, ಪ್ರಸ್ತುತ 289 ಎಂ-ಸ್ಕಾಂಡ್‌. ಘಟಕಗಳು 


ಕಾರ್ಯ ನಿರ್ವಹಿಸುತ್ತಿದ್ದು, ಸದರಿ ಘಟಕಗಳಿಂದ ರಾಜ್ಯದ 
ಸಾರ್ವಜನಿಕ ಹಾಗೂ ಸರ್ಕಾರಿ ಕಾಮಗಾರಿಗಳಿಗೆ ಮರಳು 
ಪೂರೈಕೆಯಾಗುತ್ತಿರುತ್ತದೆ.. 

€ ನಿಯಮ 31-2F ರಂತೆ, ವಿದೇಶದಿಂದ ಮರಳು ಆಮದು 
ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿರುತ್ತದೆ. 

* ನದಿ ಪಾತ್ರಗಳ ಪಕ್ಕದ ಕೃಷಿ ಜಮೀನುಗಳಲ್ಲಿ ಪ್ರವಾಹದಿಂದ 
ಸಂಗ್ರಹವಾಗಿರುವ ಮರಳನ್ನು ತೆರವುಗೊಳಿಸಿ ಕೃಷಿ ಯೋಗ್ಯ - 
ಭೂಮಿಯಾಗಿ ಪರಿರ್ವತಿಸಲು ಕೃಷಿ ಜಮೀನು 

ಮಾಲೀಕರುಗಳಿಗೆ ಸದರಿ ಮರಳನ್ನು ತೆಗೆದು ವಿಲೇಪಡಿಸಲು 


ಅವಕಾಶ ಕಲ್ಲಿಸಲಾಗಿರುತ್ತದೆ. 


23 


~2- 


ಬೆಂಗಳೂರು ನಗರ ಮತ್ತು 


ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆಯಲ್ಲಿ . ಸಾರ್ವಜನಿಕರಿಗೆ 
ಮರಳು ಪೂರೈಸಲು 
ಸರ್ಕಾರವು ಕೈಗೊಂಡಿರುವ 
ಸ್ರಮಗಳೇನು ಹಾಗೂ 
ಸರ್ಕಾರದಿಂದ ಮರಳು 


ಪೂರೈಸಲು' ಗುರುತಿಸಿರುವ 
ಸ್ಥಳಗಳು ಯಾವುವು ಹಾಗೂ 
ಸರ್ಕಾರ ಪ್ರತಿ ಟನ್‌ ಮರಳಿಗೆ 
ನಿಗದಿಪಡಿಸಿರುವ ದರವೆಷ್ಟು ' 


* ಮುಂದುವರೆದು, ದಿನಾಂಕ 05.05.2020 ರಂದು ಹೊಸ 


ಮರಳು ನೀತಿ, 2020 ನ್ನು ಜಾರಿಗೆ ತರಲಾಗಿರುತ್ತದೆ. ಸದರಿ | 


ಮರಳು ನೀತಿಯಂತೆ, 1, 11 & 111 ನೇ ಶ್ರೇಕಿಯ ಹಳ್ಳ / 
ತೊರೆ ಹಾಗೂ ಕೆರೆಗಳಲ್ಲಿ ಲಭ್ಯವಿರುವ ಮರಳನ್ನು ಗ್ರಾಮ 
ಪಂಚಾಯಿತಿಗಳಿಂದ ವಿಲೇವಾರಿ ಮಾಡಲು ಅವಕಾಶ 
ಕಲ್ಲಿಸಲಾಗಿರುತ್ತದೆ. 

* ಅದರಂತೆ ಪ್ರಸ್ತುತ 193 ಮರಳು ನಿಕ್ಷೇಪದ ಪ್ರದೇಶಗಳನ್ನು 
ಗುರುತಿಸಲಾಗಿದ್ದು, ಈ ಪೈಕಿ 87 ಬ್ಲಾಕುಗಳಿಗೆ ಅಧಿಸೂಚನೆ 
ಹೊರಡಿಸಿ ಕಾರ್ಯಾದೇಶ. ನೀಡಲಾಗಿರುತ್ತದೆ. 

* Iv, ೪೬ ೪1ನೇ ಶ್ರೇಿಯ ಹೊಳೆ / ನದಿಗಳಲ್ಲಿ ಅಣೆಕಟ್ಟು / 
ಜಲಾಶಯ ' / ಬ್ಯಾರೇಜ್‌ ಹಾಗೂ ಅಣೆಕಟ್ಟಿನ ಹಿನ್ನೀರಿನ 
ಪ್ರದೇಶದಲ್ಲಿ ಲಭ್ಯವಿರುವ. ಮರಳನ್ನು ತೆಗೆಯಲು ಸರ್ಕಾರಿ 
ಸ್ಥಾಮದ ಸಂಸ್ಥೆಗಳಾದ ಕರ್ನಾಟಕ ಸ್ಟೇಟ್‌ ಮಿನರಲ್ಸ್‌: 
ಕಾರ್ಪೋರೇಶನ್‌ ಲಿಮಿಟೆಡ್‌ (KSMCl) ಮತ್ತು ಹಟ್ಟಿ 
ಚಿನ್ನದ ಗಣಿ ನಿಯಮಿತ (॥ಂಖML) ಇವರಿಗೆ 
ವಹಿಸಲಾಗಿರುತ್ತದೆ. 


ಅದರಂತೆ, ಪ್ರಸ್ತುತ ಕರ್ನಾಟಕ ಸ್ಟೇಟ್‌ ಮಿನರಲ್ಸ್‌ [' 


ಕಾರ್ಪೋರೇಶನ್‌ ಲಿಮಿಟೆಡ್‌ ರವರಿಗೆ 46 ಹಾಗೂ ಹಟ್ಟಿ 
ಚಿನ್ನದ ಗಣಿ ನಿಯಮಿತ "ಇವರಿಗೆ 43 ಮರಳು ಬ್ಲಾಕುಗಳಲ್ಲಿ 
ಮರಳು ಗಣಿಗಾರಿಕೆ ನಡೆಸಲು ಆಯಾ ಜಿಲ್ಲಾ ಮರಳು 
ಸಮಿತಿಗಳಿಂದ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. 

ಪೆಂಗಳೂರು ನಗರ ಹಾಗೂ ಚಿಂಗಳೂರು ಗ್ರಾಮಾಂತರ 
ಜಿಲ್ಲಾ "ವ್ಯಾಪ್ತಿಯಲ್ಲಿ. ನೈಸರ್ಗಿಕ ಮರಳಿನ ' ನಿಕ್ಷೇಪಗಳು 
ಲಭ್ಯವಿಲ್ಲದ ಕಾರಣ , ಯಾವುದೇ ಮರಳು ಪ್ರದೇಶಗಳನ್ನು 


ಗುರುತಿಸಿರುವುದಿಲ್ಲ ' ಹಾಗೂ ಮರಳಿನ ದರವನ್ನು 
ನಿಗದಿಪಡಿಸಿರುವುದಿಲ್ಲ. 
ಪ್ರಸ್ತುತ, ಬೆಂಗಳೂರು ನಗರ ಹಾಗೂ ಬೆಂಗಳೂರು 


ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಹಾಗೂ 
ಸರ್ಕಾರಿ ಕಾಮಗಾರಿಗಳಿಗೆ ನೈಸರ್ಗಿಕ ಮರಳಿನ ಬದಲಾಗಿ 
ಉತ್ಪಾದಿತ ಮರಳನ್ನು ಬಳಸಲಾಗುತ್ತಿದ್ದು, ಬೆಂಗಳೂರು ನಗರ 
ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ 95 
ಎಂ-ಸ್ಯಾಂಡ್‌ ಘಟಕಗಳು ಕಾರ್ಯ ನಿರ್ವಹಿಸುತ್ತಿದ್ದು, ಸದರಿ 
ಘಟಕಗಳಿಂದ ಹಾಗೂ ನೆರೆಯ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, 
ತುಮಕೂರು, ಕೋಲಾರ, ರಾಮನಗರ ಹಾಗೂ ಇತರೆ ಜಿಲ್ಲೆಗಳ 


ಎಂ-ಸ್ಯಾಂಡ್‌ ಘಟಕಗಳಿಂದ ಮರಳು 


ಪೂರೈಕೆಯಾಗುತ್ತಿರುತ್ತದೆ: 


ಬು 


-3- 


CE) 
ಬೆಂಗಳೂರು ನಗರ 
ಬೆಂಗಳೂರು ಗ್ರಾಮಾಂತರದಲ್ಲಿ 
ಎಷ್ಟು ಟನ್‌ ಮರಳು ಪೂರೈಕೆಗೆ 
ಬೇಡಿಕೆ ಇತ್ತು ಎಷ್ಟು ಟನ್‌ 
ಮಾರಾಟ ಮಾಡಲಾಗಿದೆ; 
ಬೇಡಿಕೆಯಂತೆ ಪೂರ್ಣವಾಗಿ 
ಮರಳು ಪೂರೈಸಲಾಗಿದೆಯೇ 


(ವಿವರ ನೀಡುವುದು) 


ಮತ್ತು 


ಕಳೆದ 3 ವರ್ಷಗಳಲ್ಲಿ `ಜಿಂಗಳೂರು ನಗರ ಹಾಗೂ 
ಗ್ರಾಮಾಂತರ ಜಿಲ್ಲೆಗೆ ಅಂದಾಜು 7 ರಿಂದ 9.5 ಖಹMT ಮರಳಿನ 
ಬೇಡಿಕೆ ಇರುತ್ತದೆ. 

ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ | 
ವ್ಯಾಪ್ತಿಯ ಕ್ರಷರ್‌ ಘಟಕಗಳಿಂದ ಕಳೆದ ಮೂರು ವರ್ಷಗಳಲ್ಲಿ 


ಪೂರೈಕೆಯಾದ ಎಂ-ಸ್ಕಾಂಡ್‌ ಪ್ರಮಾಣದ ವಿವರಗಳು ಈ 
ಕೆಳಕಂಡಂತಿದೆ; | 
ಉತ್ಪಾದನೆ ಮಾಡಿ, ಸಾಗಾಣಿಕೆ `'ಮಾಡಿರುವ 
ಜಿ . ಎಂ-ಸ್ಯಾಂಡ್‌ ಪ್ರಮಾಣ (ಮೆ.ಟನ್‌. ಗಳಲ್ಲಿ) 
2018-19 | 2019-20 (ಎಲ್ಲವ 
- ಬೆಂಗಳೂರು 
| ಗ್ರಾಮಾಂತರ' 2,40,577 13,23,653. 13,07,277 
ಬೆಂಗಳೂರು ನಗರ | 19,09,836 | 36,64,586 23,99,41} 
ಒಟ್ಟು 21,50,413: ; 49,88,239 37,06,688 
ಅಲ್ಲದೆ ಬೆಂಗಳೂರು ನಗರಕ್ಕೆ ನೆರೆಯ ಜಿಲ್ಲೆಗಳಾದ 
ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ, ರಾಮನಗರ ಹಾಗೂ 
ಇತರೆ ಜಿಲ್ಲೆಗಳ ಎಂ-ಸ್ಕಾಂಡ್‌ ಘಟಕಗಳಿಂದ ಮರಳು 
ಪೂರೈಕೆಯಾಗುತ್ತಿರುತ್ತದೆ. 


ಮುಂದುವರೆದು, ತಮಿಳುನಾಡು ರಾಜ್ಯದಿಂದಲೂ ಸಹ ಸಾಕಷ್ಟು 
ಪ್ರಮಾಣದ ಎಂ-ಸ್ಕಾಂಡ್‌ ಬೆಂಗಳೂರು ನಗರಕ್ಕೆ ಪೂರೈಕೆ 
ಆಗುತ್ತಿರುವುದರಿಂದ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ 
ಜಿಲ್ಲೆಗಳಿಗೆ ಬೇಡಿಕೆಗೆ ತಕ್ಕಂತೆ ಮರಳು ಪೂರೈಕೆಯಾಗುತ್ತಿರುತ್ತದೆ. 


ಸಂಖ್ಯೆ ಸಿವ ಎಂಎನ್‌ 


NU 
Gs ಹ 
ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


